ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ 


388 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪಿ.ಆರ್‌. ರಮೇಶ್‌ (ನಾಮ 


ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


18.02.2022. 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಸಲಾ 


| ಸಚಿವರು. 


ಈ. 


ಸಂ. 


ಪ್ರಶ್ನೆ 5 


ಉತ್ತರೆ 


ಅ) 


ರಾಜ್ಯದಲ್ಲಿ ಸೆೆಸಿರುವ ತಿಗಳ 
ಹಾಗೂ ಉಪಜಾತಿಗಳು ಮತ್ತು 
ಮಾಳಿ ಹಾಗೂ ಉಪ ಜಾತಿಗಳು 
ಪುಸ್ತುತ 2ಎ  ಪ್ರವರ್ಗದಲ್ಲಿದ್ದು, 
ಸದರಿ ಜಾತಿಗಳು ಶೈಕ್ಷಣಿಕವಾಗಿ / 
ಆರ್ಥಿಕವಾಗಿ ` ಸಾಮಾಜಿಕವಾಗಿ 
ಮತ್ತು ರಾಜಕೀಯವಾಗಿ ಬಹಳಷ್ಟು 
ಹಿಂದುಳಿದಿದ್ದು. ಸದರಿ 
ಜನಾಂಗವನ್ನು ಹಿಂದುಳಿದ 
ಜಾತಿಗಳ ಪ್ರವರ್ಗ-2ಎ ರಿಂದ 
ಪ್ರವರ್ಗ-1ಕ್ಕೆ ಬದಲಾಯಿಸಿ 
ಸೇರಿಸಲು ಸರ್ಕಾರದಿಂದ ಕುಮ 
ಕೈಗೊಳ್ಳಲಾಗಿದೆಯೇ: (ವಿವರ 
ನೀಡುವುದು) 


ಸರ್ಕಾರದ ಆದೇಶ ಸಂಖ್ಯೆ:ಸಕಇ 225 il 
2000, ದಿನಾ೦ಕ:30.03.2002ರಲ್ಲಿ ತಿಗಳ ಮತ್ತು 
ಅದರ ಉಪಜಾತಿಗಳು ಪ್ರವರ್ಗ-2ಎ ರ ಅನುಕ್ರಮ 
ಸಂಖ್ಯೆ:10ರಲ್ಲಿ ಹಾಗೂ ಮಾಳಿ ಮತ್ತು ಅದರ 
ಉಪಜಾತಿಗಳು ಪ್ರುವರ್ಗ-2ರ ಅನುಕ್ರಮ 
ಸಂಖ್ಯೆ: 40ರಲ್ಲಿ ಸೇರಿಸಲಾಗಿದೆ. 

ಶ್ರೀ ಕೆ. ಜಯಪ್ರಕಾಶ ಹೆಗ್ಗೆ ಇವರ ನೇತೃತ್ವದ 
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗವು ದಿನಾಂಕ: ೭.112000 ರಂದು 
ಸರ್ಕಾರದಿಂದ ನೇಮಕಗೊಂಡಿರುತ್ತದೆ. ತಿಗಳ 
ಮತ್ತು ಅದರ ಉಪಜಾತಿಗಳನ್ನು ಹಾಗೂ ಮಾಳಿ 
ಮತ್ತು ಅದರ ಉಪಜಾತಿಗಳನ್ನು ಪುವರ್ಗ-೭ಎ 
ಯಿಂದ ಪ್ರವರ್ಗ-1 ಬದಲಾಯಿಸುವ ಪ್ರಸಾವನೆ 
ಸರ್ಕಾರದ ಮುಂದೆ ಇರುವುದಿಲ್ಲ. 


ಆ) 


ಈಗಾಗಲೇ ಹಿಂದುಳಿದ ಶಾಶ್ವತ 
ಹಿಂದುಳಿದ ಆಯೋಗದಿಂದ ತಿಗಳ. 
ಮತ್ತು ಉಪಜಾತಿಗಳನ್ನು ಪ್ರವರ್ಗ- 
18, ಬದಲಾಯಿಸಲು ಶಿಫಾರಸ್ಸು 


ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಹಿಂದಿನ ಆಯೋಗಗಳು ಸಲ್ಲಿಸಿದ್ದ ವರದಿಗಳು 
ಸರ್ಕಾರದಲ್ಲಿ ಪರಿಶೀಲನೆಯಲ್ಲಿವೆ. 


ಮಾಡಲಾಗಿದೆಯೇ; ಮಾಡಿದ್ದಲ್ಲಿ 
ಸರ್ಕಾರದ ಕ್ರಮವೇನು: (ಬಿವರ 
ನೀಡುವುದು) 

ಇ) | ತಿಗಳ ಹಾಗೂ ಉಪಜಾತಿಗಳ ಮತ್ತು ರಾಜ್ಯದಲ್ಲಿನ ಇತರೆ ಹಿಂದುಳಿದ ವರ್ಗಗಳಿಗೆ 
ಮಾಳಿ ಹಾಗೂ ಉಹಷಜಾತಿಗಳ | ಮೀಸಲಾತಿ ಕಲ್ಪಿಸಿ ಹೊರಡಿಸಿರುವ ಸರ್ಕಾರದ 
ಸರ್ವತೋಮುಖ ಏಳಿಗೆಗೆ | ಆದೇಶ ಸಂಖ್ಯ:ಸಕಇ 225 ಬಿಸಿಎ 2000, 
ಸರ್ಕಾರದಿಂದ ನಿಗಮ; | ದಿನಾಂಕ 30.03.2026 ಹಿಂದುಳಿದ ವರ್ಗಗಳ 
ಮಂಡಳಿಗಳನ್ನು ಸ್ಥಾಪಿಸಲು | ಮೀಸಲಾತಿ ಪಟ್ಟಿಯಲ್ಲಿನ ಪುವರ್ಗ-2(ಎ) ನಲ್ಲಿ 


ಸರ್ಕಾರ ಉದ್ದೇಶಿಸಿದೆಯೇ (ವಿವರ 
ವೀಡುವುದು) 


ತಿಗಳ ಮತ್ತು ಅದರ ಉಪಜಾತಿಗಳು ಹಾಗೂ ಮಾಳಿ 
ಮತು; ಅದರ ಉಪಜಾತಿಗಳನ್ನು ಸೇರಿಸಲಾಗಿದೆ. 
ಜಾತಿಯನ್ನು ಸೇರಿಸಲಾಗಿದೆ. 


ಸದರಿ : ಜಾತಿಗಳನ್ನೂ 
ಹಿಂದುಳಿದ ವರ್ಗಗಳ 
ಪಟ್ಟಿಯಲ್ಲಿರುವ 


ಒಳಗೊಂಡಂತೆ 
ಮೀಸಲಾತಿ 
ಜಾತಿ/ಸಮುದಾಯಗಳ 
ಸರ್ವತೋಮುಖ ಅಭಿವೃದ್ಧಿಗಾಗಿ ಈಗಾಗಲೇ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ದಿ ನಿಗಮದ ವತಿಯಿಂದ ವಿವಿಧ 
ಯೋಜನೆಗಳನ್ನು ರೂಪಿಸಿ ಅನಮುಷ್ಠಾನಗೊಳಿಸ 
ಲಾಗುತ್ತಿರುವುದರಿಂದ. ಈ ಸಮುದಾಯಗಳ 
ಅಭಿವೃದ್ದಿ ವಿಗಮವನ್ನು ಸ್ಥಾಪನೆ ಮಾಡುವ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


[ಈ ಕಳೆದ 5 ವರ್ಷಗಳಿಂದ ತಿಗಳ] 


ಹಾಗೂ ಉಪಜಾತಿಗಳು ಮತ್ತು 
ಮಾಳಿ ಹಾಗೂ ಉಪಜಾತಿಗಳು 
ಸರ್ವತೋಮುಖ ಏಳಿಗೆಗೆ ಮತ್ತು 
ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ 
ರಿಂದ ಪ್ರವರ್ಗ-1ಕ್ಕೆ ಸೇರಿಸುವಂತೆ 
ಸರ್ಕಾರದ ಮುಂಡೆ. ಬಂದಂತಹ 


"| ಪ್ರಸ್ತಾವನೆಗಳ ವಿವರಗಳ ಜೊತೆಗೆ; 
ಸದರಿ: 1 ಪ್ರಸ್ತಾವನೆಗಳಿಗೆ 
ಸರ್ಕಾರದಿಂದ” ತೆಗೆದುಕೊಂಡ 
ಶ್ರಮಗಳೇನು: (ಸಂಪೂರ್ಣ 
ಮಾಹಿತಿ ನೀಡುವುದು, 


ಕರ್ನಾಟಿಕ ರಾಜ್ಯ "ಹಿಂದುಳಿದ ವರ್ಗಗಳ 
ಆಯೋಗವು ತಿಗಳ ಹಾಗೂ ಉಪಜಾತಿಗಳು ಮತ್ತು 
ಮಾಳಿ ಹಾಗೂ ಉಪಜಾತಿಗಳನ್ನು ಪ್ರವರ್ಗ-೭ಎ 
ರಿಂದ ಪ್ರವರ್ಗ-1ಕ್ಕೆ ಸೇರಿಸುವಂತೆ ಕೋರಿ ಸ್ವೀಕರಿಸಿದ 
ಮನವಿಗಳ ವಿವರ. 


ಕ್ರ | ಮನವಿದಾರರ | ಮನವಿ ' 

ಸಂ | ಹೆಸರು ದಿನಾಂಕ: | ಬಿನಯ 

1: [ಶ್ರೀ .ಸುಬ್ಬಣ್ಣ | ತಿಗಳ ಹಾಗೂ 

"| ಬಿನ್‌. ''”: 19.06.2019 | ಉಪಜಾತಿಗಳ 
ಗೋವಿಂದಪ್ಪ, «| ಮು ಪ್ರವರ್ಗ-2ಎ "|: 
ಕರ್ನಾಟಿಕ ಯಿಂದ ಪ್ರವರ್ಗ- 
ರಾಜ್ಯ ತಿಗಳ 18 ಸೇರಿಸುವ 
ಕ್ಷತ್ರಿಯರ "ಬಗ್ಗೆ ' 
ಮಹಾಸಭಾ 
[ey 
ಬೆಂಗಳೂರು- 

32. 

2 |ಶ್ರೀ ಪಿ.ಆರ್‌. ತಿಗಳ, ಮಾಲಿ 
ರಮೇಶ್‌ 19.02.2021) (ಮಾಳಿ) ಅದರ 
ಶಾಸಕರು, ಉಪ ಜಾತಿಗಳನ್ನು 
ಕರ್ನಾಟಿಕ ಪುವರ್ಗ-2ಎ 
ವಿಭಾನ ಯಿಂದ ಪುವರ್ಗ- 
ಪರಿಷತ್‌, ಕೆ ಸೇರಿಸುವ 
ಶಾಸಕರ ಬಗ್ಗೆ. 
ಭವನ-5, 3ನೇ 
ಮಹಡಿ, 
ಕೊಠದಿ 
ಸೆಂಖ್ಯೆ:3002, 
ಬೆಂಗಳೂರು. 


ಶ್ರೀ ಕೆಜಯಪ್ರಕಾಶ ಹೆಗ್ಗೆ ಇವರ ನೇತೃತ್ವದ 
ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗವು ದಿನಾಂಕ: 23. 1120200 ರಂದು 
ಸರ್ಕಾರದಿಂದ ನೇಮಕಗೊಂಡಿರುತ್ತದೆ. ಮೇಲ್ಕಂಡ 
ಮನವಿಗಳನ್ನು ಪರಿಶೀಲನೆಗಾಗಿ ಕರ್ನಾಟಕ ರಾಜ್ಯ 


ಹಿಂದುಳಿದ ವರ್ಗಗಳ . ಆಯೋಗಕ್ಕೆ 
ಕಳುಹಿಸಿಕೊಡಲಾಗಿರುತ್ತದೆ. K 
ಸಂಖ್ಯೆ: ಇ-ಹಿ೦ವಕ 35 “ಬಿಸಿಎ 2022. 
(ಹೋಟಾ ಶ್ರೀ ಸೂಜಾರಿ) 


ಸಮಾಜ ಕಲ್ಯಾಣ ಮತ್ತು 
ಕಲ್ಯಾಣ ಸಚಿವರು 


